ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ತೆ ಸಂಖ್ಯೆ 


498 (560) 
ಸದಸ್ಯರೆ ಹೆಸರು ಶ್ರೀ ನಿರಾಣಿ ಹಣಮಂತ್‌ ರುದ್ರಷ್ಟ 
(ಪದವೀಧರರ ಕ್ಷೇತ) 
ಉತ್ತರಿಸಬೇಕಾದ ದಿನಾ೦ಕ 21-02-2022 
ಉತ್ತರಿಸಬೇಕಾದ ಸಚಿವರು ಉನ್ನತ ಶಿಕ್ಷಣ ಸಚಿವರು 
ಪ್ರಶ ಉತ್ತರ. 

ಅ) [2015ರ ಮುಂಚೆ ಅನುದಾನಿತ ಪದವಿ | ಸರ್ಕಾರದ ಪತ್ರ ಸಂಖ್ಯೆ:ಇಡಿ/240/ಯುಪಿಸಿ/2014, 
ಕಾಲೇಜುಗಳ ಪ್ರಾಧ್ಯಾಪಕರ ನೇಮಕಾತಿ | ದಿನಾಂಕ:01.09.2017 ರಲ್ಲಿ ಖಾಸಗಿ ಅನುದಾನಿತ 
ಪ್ರಶಿಯೆಯು ಇ-ಪ್ರೋರ್ಟಿನಲ್ಲಿದ್ಮ. ಪದವಿ ಕಾಲೇಜುಗಳಲ್ಲಿ, ದಿನಾಂಕ31.12.2015 

- ್ರಿ ಿ 
ಆಡಳಿತಾತಕ ಕಾರಣಗಳಿಂದ ನೇಮಕಾತಿ ರೊಳಗೆ ನಿವೃತ್ತಿ ಮರಣ, ರಾಜೀನಾಮ ಹಾಗೂ 
ಪ್ರಕ್ರಿಯೆ ಸ್ನಗಿತವಾಗಿದರಿಂದ ಇತರೆ ಕಾರಣಗಳಿಂದ ಖಾಲಿ ಇರುವ ಬೋಧಕ 
ಅಭ್ಯರ್ಥಿಗಳ ವಯೋಮಿತಿ ಮೀರಿ ಹುದ್ದೆಗಳನ್ನು ನಿಯಮಾನುಸಾರ ಭರ್ತಿ 
ಸಂಕಷ್ಟ ಎದುರಾಗಿದ್ದ, ಅಂತಹ ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದ್ದ, 
ಅಭ್ಯರ್ಥಿಗಳ ಹಿತದೃಷ್ಠಿಯಿಂದ 02 ಅದರಂತೆ. ಹುದ್ದೆಗಳನ್ನು ಭರ್ತಿ ಮಾಡಲು 
ವರ್ಷ ಸಡಿಲಿಕೆ ಮಾಡಿ ಪ್ರಕ್ರಿಯೆಗೆ ಚಾಲನೆ | ಇಲಾಖಾವತಿಯಿಂದ ಕ್ರಮವಹಿಸಲಾಗುತ್ತಿತ್ತು. 
ನೀಡುವ ಯೋಜನೆ ಸರ್ಕಾರದ 
|] ಮುಂದಿದೆಯೇ: ಆದರೆ, ಕೋವಿಡ್‌-19ರ ಹಿನ್ನೆಲೆಯಲ್ಲಿ ಆರ್ಥಿಕ 
ಆಅ) [ಹಾಗಿದ್ದಲ್ಲಿ ಸರ್ಕಾರ ಕೈಗೊಂಡ ಇಲಾಖೆಯು ಹೊರಡಿಸಿರುವ ಸುತ್ತೋಲೆ ಸಂಖ್ಯೆ: 
ಕ್ರಮಗಳೇನು? ಆಇ/157/ವೆಚ್ಚೆ-8/2020, ದಿನಾಂಕ:10.06.2020 & 


ಆಇ/3/ಬಿಇಎಂ೦/2020, ದಿನಾಂಕ:06.07.2020 
ರನ್ನಯ ಆರ್ಥಿಕ ಮಿತವ್ಯಯ ಆದೇಶ 
ಜಾರಿಗೊಳಿಸಿದ್ದರಿಂದ ಬೋಧಕರ ಖಾಲಿ 
ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ 
ಸೈಗೊಳ್ಳುತ್ತಿಲ್ಲ. 


ಆದಾಗ್ಯೂ, ಬೋಧಕರ ಖಾಲಿ ಹುದ್ದೆಗಳನ್ನು ಭರ್ತಿ 
ಮಾಡುವ ಪ್ರುಕರಣಕೆ, ಸಂಬಂಧಿಸಿದಂತೆ ಸರ್ಕಾರ 
ಹಾಗೂ ಇಲಾಖೆಯ ವಿವಿಧ ಹಂತಗಳಲ್ಲಿ ಬಾಕಿ 
ಇರುವ ಹುದೆಗಳನ್ನು ಭರ್ತಿ ಮಾಡುವ ಬಗ್ಗೆ 
ಆರ್ಥಿಕ ಮಿತವ್ಯಯ ಆದೇಶವನ್ನು ಸಡಿಲಿಸಿ 
ಸಹಮತಿ ನೀಡುವಂತೆ ಆರ್ಥಿಕ ಇಲಾಖೆಯೊಂದಿಗೆ 
ಸಮಾಲೋಚಿಸಲಾಗುತ್ತಿದೆ. ಆರ್ಥಿಕ ಮಿತವ್ಯಯ 
ಆದೇಶ ತೆರವುಗೊಳಿಸಿದ ನಂತರ ಅಗತ್ಯ ಕ್ರಮ 
ಕೈಗೊಳ್ಳಲಾಗುವುದು. 


ಮುಂದುವರೆದು, ಈಗಾಗಲೇ ಖಾಸಗಿ ಅನುದಾನಿತ 
ಫದವಿ ಕಾಲೇಜುಗಳಲ್ಲಿ ಬೋಧಕರ ಹುದ್ದೆಯ ನೇರ 
ನೇಮಕಾತಿಗಾಗಿ ಸರ್ಕಾರದ ಆದೇಶ ಸಂಖ್ಯೆ ಇಡಿ/ 
49/ಯುಪಿಸಿ/2018, ದಿ:20.06.2018 ರಲ್ಲಿ ಗರಿಷ್ಟ 
ವಯೋಮಿತಿಯನ್ನು ಹೆಚ್ಚಿಸಿದ್ದ, ಅದರಂತೆ, 


ಸಾಮಾನ್ಯ ಅಭ್ಯರ್ಥಿಗಳಿಗೆ-40 ವರ್ಷಗಳು, ಇತರೆ 
ಹಿಂದುಳಿದ ವರ್ಗಗಳ ಪ್ರವರ್ಗ-॥(, ॥ (), 1) 
ಮತ್ತು ॥॥ (b) ಗಳಿಗೆ-43 ವರ್ಷಗಳು ಮತ್ತು ಪರಿಶಿಷ್ಟ 
ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ-। ಕೈ-45 
; ವರ್ಷಗಳೆಂದು ಹೆಚ್ಚಿಸಲಾಗಿದೆ ಹಾಗೂ ಸರ್ಕಾರದ | 
ಸೇರ್ಪಡೆ ಆದೇಶ ಸಂಖ್ಯೆ: ಇಡಿ 1(87/ಯುಪಿಸಿ/2016, 
ದಿನಾ೦ಕ:13.12.2018 ರಲ್ಲಿ ಖಾಸಗಿ ಅನುದಾವಿತ | 
ಪದವಿ ಕಾಲೇಜುಗಳಲ್ಲಿ ಪೂರ್ಣಕಾಲಿಕ 
! ಬೋಧನಾನುಭವ ಹೊಂದಿರುವ ಅಭ್ಯರ್ಥಿಗಳಿಗೆ 
ಗರಿಷ್ಟ ವಯೋಮಿತಿಯನ್ನು  ವಿಗದಿಪಡಿ| 
ಸುವುದರೊಂದಿಗೆ ಅವರು ಬೋಧನಾನುಭವ | 
ಹೊಂದಿರುವ ಸೇವಾವಧಿ ಅಥವಾ 5 ವರ್ಷಗಳು | 
| ಇವುಗಳಲ್ಲಿ ಯಾವುದು ಕಡಿಮಯೋ ಅಷ್ಟು | 


ಚಿ 
್ಸ್ಲ _ PN CRS 
ಅವಧಿಗೆ ಗರಿಷ್ಟ ವಯೋಮಿತಿಯಲ್ಲಿ ಬಿಸಾಯಿತಿ 


ಇಡಿ 31 ಯುಪಿಸಿ 2022 


l 
(ಡಾ: ಅಶ " ಪಾರಾಯಣ ಸಿ.ಎನ್‌.) 
ಉನ್ನತ ಶಿಕ್ಷಣ, ಐ.ಟಿ.-ಬಿ.ಟಿ. ವಿಜ್ನಾನ ಮತ್ತು 
ತಂತ್ರಜ್ಞಾನ, ವಿದ್ಯುನ್ಮಾನ ಹಾಗೂ ಕೌಶಲ್ಯಾಭಿವೃದ್ಧಿ, 


ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು 


